ಕರ್ನಾಟಕ ವಿಧಾನ ಪರಿಷತ್ತು | 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 
ಸದಸ್ಯರ ಹೆಸರು 


ಉತ್ತರಿಸುವ ದಿನಾಂಕ 


ಉತ್ತರಿಸುವ ಸಚಿವರು 


1038 
ಶ್ರೀ ಮೋಹನ್‌ ಕುಮಾರ್‌ ಕೊಂಡಜ್ಜಿ 
(ನಾಮನಿರ್ದೇಶನ ಹೊಂದಿದವರು) 
22.12.2021 
ಕಂದಾಯ ಸಚಿವರು 


mee 
sT 
ಪ್ರಶ್ನೆ ಉತ್ತರ 
ಸಂಖ್ಯೆ 
alk | 
(ಅ) ಮಂಡ್ಯ ಜಿಲ್ಲೆ ನಾಗಮಂಗಲ ತಾಲೂಕು, | ಮಂಡ್ಯ ಜಿಲ್ಲೆ, ನಾಗಮಂಗಲ ತಾಲ್ಲೂಕು ಹೊಣಕೆರೆ ಹೋಬಳಿಯ 


ಹೊಣಕೆರೆ ಹೋಬಳಿಯ ಇಜ್ಜಿಲಘಟ್ಟ 
ಗ್ರಾಮ ಗೂಡಾನ್ನಾಗಲ್‌ ದೇವಸ್ಥಾನಕ್ಕೆ 
ಜಮೀನು 


ಸಂಬಂಧಪಟ್ಟ ಎಷ್ಟು; 


(ಸಂಪೂರ್ಣ ಮಾಹಿತಿ ನೀಡುವುದು) 


ದಾಖಲಾಗಿರುತ್ತದೆ, 
Mk 


ಇಜ್ಜಿಲಘಟ್ಟ ಗ್ರಾಮ ಗೂಡಾನಾಗಲ್‌ ಸರ್ವೆ ನಂ.105 ರಲ್ಲಿ ಆಕಾರ್‌ಬಂದ್‌ 
ನಂತೆ 577-21 ಎಕರೆ/ಗುಂಟಿ ಹಾಗೂ ಆರ್‌.ಟಿ.ಸಿ. ಯಂತೆ 535-01 
ಎಕರೆ/ಗುಂಟೆ ಜಮೀನು ಇರುತ್ತದೆ, ವಿಶೇಷ ಜಿಲ್ಲಾಧಿಕಾರಿ, ಮಂಡ್ಯ ಇವರ 
ಆದೇಶ ಸಂಖ್ಯೆ; ಎಲ್‌ಎನ್‌ಡಿ(2)ಸಿಆರ್‌; 134/1977-78 ದಿನಾಂಕ 
03-1982 


04- 
ಆರ್‌ಟಿಸಿ, 


_! 


ರಂತೆ ಅರಣ್ಯ ಇಲಾಖೆಯ ಹೆಸರಿಗೆ 


(ಆ) 


ಗೂಡಾನ್ನಾಗಲ್‌ ದೇವಸ್ಥಾನದ ಹತ್ತಿರ 
ಒಟ್ಟು ಎಷ್ಟು ಎಕರೆ ಗೋಮಾಳ ಜಮೀನು 
ಇದೆ; ಗೋಮಾಳ ಜಮೀನನ್ನು ಒತ್ತುವರಿ 
ಮಾಡಿಕೊಂಡಿರುವ ರೈತರ ಹೆಸರು ವಿಳಾಸ 
ಹಾಗೂ ಒತ್ತುವರಿ ಮಾಡಿಕೊಂಡಿರುವ 
ಜಮೀನು ಎಷ್ಟು ; (ಸಂಪೂರ್ಣ ಮಾಹಿತಿ 


ನೀಡುವುದು) 


ಮಂಡ್ಯ ಜಿಲ್ಲೆ, ನಾಗಮಂಗಲ ತಾಲ್ಲೂಕು ಹೊಣಕೆರೆ ಹೋಬಳಿಯ 


ಇಜ್ಜಿಲಘಟ್ಟ ಗ್ರಾಮ ಗೂಡಾನಾಗಲ್‌ ಸರ್ವೆ ನಂ.105 ರಲ್ಲಿ ಹಾಲಿ 
ಆರ್‌.ಟಿ,ಸಿಯಂತೆ 19-27 ಎಕರೆ/ಗುಂಟೆ ಸರ್ಕಾರಿ ಗೋಮಾಳ ನೆಡುತೋಪು 
ಎಂದು ದಾಖಲಿದ್ದು, ಮೂಲ ಆಕಾರ್‌ಬಂದ್‌ ವಿಸ್ತೀರ್ಣ 577-21 
ಎಕರೆ!ಗುಂಟೆ ಇರುವುದರಿಂದ ಈ ವಿಸ್ತೀರ್ಣದ ಪೈಕಿ 19-27 ಎಕರೆ/ಗುಂಟೆ 
ಜಮೀನನ್ನು ಗುರುತಿಸಲು 


ಸಾಧ್ಯವಾಗಿರುವುದಿಲ್ಲ, ಗೂಡಾನ್ನಾಗಲ್‌ 


ದೇವಸ್ತಾನ ಸುತ್ತಮುತ್ತ ಅರಣ್ಯ ಇಲಾಖೆಯವರು ನೆಡುತೋಪು 


ಬೆಳೆಸಿರುತ್ತಾರೆ, ಸದರಿ ಸರ್ವೆ ನಂಬರ್‌ನಲ್ಲಿ ಒತ್ತುವರಿ ಮಾಡಿರುವ 
ಒತ್ತವರುದಾರರು ನಮೂನೆ-53 ನಮೂನೆ-57 ರಲ್ಲಿ ಅರ್ಜಿ ಸಲ್ಲಿಸಿದ್ದು, 
ಜಿಲ್ಲಾಧಿಕಾರಿ, ಮಂಡ್ಯ ಇವರ ಪತ್ರ ಸಂಖ್ಯೆ: ಎಲ್‌.ಎಲ್‌.ಡಿ(2)ಸಿಆರ್‌; 
158/2020-21 ದಿನಾಂಕ 


ವಜಾ ಮಾಡಲಾಗಿರುತ್ತದೆ, 


28-12-2020 ರಂತೆ ಸದರಿ ಅರ್ಜಿಗಳಲ್ಲಿ 


| 


ಗೂಡಾನ್ನಾಗಲ್‌ ಸುತ್ತಮುತ್ತ ಒತ್ತುವರಿ 


ಮಾಡಿಕೊಂಡಿರುವ ರೈತರೆಷ್ಟು 
ಒಬ್ಬೊಬ್ಬ ರೈತರು ಎಷ್ಟು ಎಷ್ಟು ಜಾಗ 


ಒತ್ತುವರಿ ಮಾಡಿಕೊಂಡಿದ್ದಾರೆ; ರೈತರ 


ಹೆಸರು ವಿಳಾಸ ಹಾಗೂ ಒತ್ತುವರಿ 
ಜಮೀನನ್ನು ಯಾವಾಗ ಖಾಲಿ 
ಮಾಡಿಸಲಾಗುವುದು ಎಂಬ ಬಗ್ಗೆ 


ಸಂಪೂರ್ಣ ಮಾಹಿತಿ ನೀಡುವುದು? 


ನಾಗಮಂಗಲ ತಾಲ್ಲೂಕು ಹೊಣಕೆರೆ ಹೋಬಳಿಯ 
105 30 


ಒತ್ತುವರಿದಾರರು ನಮೂನೆ-53 ಮತ್ತು 57 ರಲ್ಲಿ ಅರ್ಜಿ ಸಲ್ಲಿಸಿರುತ್ತಾರೆ, 


ಮಂಡ್ಯ ಜಿಲ್ಲೆ 


pe 


ಇಜ್ಞಲಘಟ್ಟ ಗ್ರಾಮದ ಸನಂ, ಮತ್ತು ರಲ್ಲಿನ 
ಒತ್ತುವರಿದಾರರ ವಿವರಗಳನ್ನು ಅನುಬಂಧ ದಲ್ಲಿ ನೀಡಲಾಗಿಡೆ ಸದರಿ 
ಅರ್ಜಿಗಳನ್ನು ಜಿಲ್ಲಾಧಿಕಾರಿ ಮಂಡ್ಯ ಇವರ ಪತ್ರ ಸಂಖ್ಯೆ: ಎಲ್‌.ಎಲ್‌.ಡಿ 
(2)ಸಿಆರ್‌: 158/2020-21 ದಿನಾಂಕ 28-12-2020 ರಂತೆ ವಜಾ 


ಮಾಡಲಾಗಿರುತ್ತದೆ, ಅರಣ್ಯ ಇಲಾಖೆಯವರು ಒತ್ತುವರಿ ತೆರವುಗೊಳಿಸಲು 


ನಿಯಮಾನುಸಾರ ಕ್ರಮವಹಿಸುತ್ತಿರುತ್ತಾರೆ, 


(ಕಡತ ಸಂಖ್ಯೆ:ಕಂಇ 63 ಎಲ್‌ಜಿವೈ 2021) 


— 
೫ EE ಫ್‌ 
_ 


ಕಂದಾಯ ಸಚಿವರು 


